ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ದಿನಾಂಕ 


ಅ, | ಕೊಡಗು ಜಿಲ್ಲೆಯಲ್ಲಿ, ಕುಟುಂಬದ ಸರ್ವಸದಸ್ಯರ 


ಆಸ್ತಿಯಾಗಿರುವ ಜಮ್ಮಾ ಆಸ್ತಿಗೆ ಸಂಬಂಧಿಸಿದಂತೆ, 
2000-01 ಸಾಲಿನಲ್ಲಿ ಕೊಡಗು ಜಿಲ್ಲಾಧಿಕಾರಿಗಳ 
ಆದೇಶವನ್ನು ಆಧರಿಸಿ ಪಟ್ಟೇದಾರರ ಹೆಸರನ್ನು 
ಆರ್‌.ಟಿ.ಸಿ. ಯ ಮೂರನೇ ಕಾಲಂನಿಂದ ಒಂಭತ್ತನೇ 
ಕಾಲಂಗೆ ವರ್ಗಾಹಿಸಿರುವುದರಿಂದ, ಪಟ್ಟೇದಾರರ 
ವಂಶಸ್ಥರಿಗೆ ಮಾತ್ರ ಇಡೀ ಆಸ್ತಿಯ ಮೇಲೆ ಹಕ್ಕು 
ಲಭಿಸಿದ್ದು, ಕುಟುಂಬದ ಇತರ ಸದಸ್ಯರು 
ಅತಂತ್ರರಾಗಿರುವ ಗಂಭೀರ ಸಮಸ್ಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


341 


ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಕಂದಾಯ ಸಚಿವರು 


15.12.2021 


ಉತ್ತರ 


2000ರ ಪೂರ್ವದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪಹಣಿಗೆ ಬದಲಾಗಿ 
ಜಮಾಬಂದಿ ವಹಿ ಚಾಲ್ತಿಯಲ್ಲಿದ್ದು, ಕುಟುಂಬದ ಹಿರಿಯ ವ್ಯಕ್ತಿಯನ್ನು 
ಪಟ್ಟೇದಾರರೆಂದು ಕರೆಯಲಾಗುತ್ತಿದೆ, ಸದರಿ ಪಟ್ಟೇದಾರರ ಹೆಸರು 
ಜಮಾಬಂದಿಯ 3ನೇ ಕಾಲಂ ನಲ್ಲಿ ಅದೇ ಕುಟುಂಬದ ಇತರೆ 
ಹಕ್ಕುದಾರರ ಹೆಸರು ಜಮಾಬಂದಿಯ 6ನೇ ಕಾಲಂನಲ್ಲಿ 
ದಾಖಲಾಗುತ್ತಿತ್ತು., 


2000ರ ಪೂರ್ವದಲ್ಲಿ ಕೈಬರಹದ ಪಹಣಿಯನ್ನು ಗ್ರಾಮಲೆಕ್ಕಿಗರು 
ಕೇವಲ ಬೆಳೆ ದಾಖಲು ಮಾಡಲು ಮಾತ್ರ ಉಪಯೋಗಿಸುತ್ತಿದ್ದು 
ಅಧಿಕೃತವಾಗಿ ಜಮಾಬಂದಿ ದಾಖಲೆಯನ್ನೇ ಉಳಿದ ಎಲ್ಲಾ ಕಾರ್ಯಗಳಿಗೆ 
ಅಂದರೆ ಹಕ್ಕುದಾಖಲೆಗೆ, ಬ್ಯಾಂಕ್‌ ಸಾಲ ಇತ್ಯಾದಿ ಸರ್ಕಾರಿ ಕೆಲಸಗಳಿಗೆ 
ರೈತರು ಬಳಸುತ್ತಿದ್ದರು. 


ಪಹಣಿ ಗಣಕೀಕರಣ ಪ್ರಾರಂಭಗೊಂಡಾಗ ಕೊಡಗು ಜಿಲ್ಲೆಯಲ್ಲಿ ಕೂಡ 
ಜಮಾಬಂದಿ ದಾಖಲೆಯನ್ನು ಪಹಣಿಯಾಗಿ ಪರಿವರ್ತಿಸಿ ಗಣಕೀರಣ 
ಪ್ರಾರಂಭಿಸಿದ್ದು, ಜಿಲ್ಲಾಧಿಕಾರಿಯವರ ಆದೇಶ 
ಸಂಖ್ಯೆ:ಸಿಎಂಪಿ/02/2000-01 ದಿನಾಂಕ:25.01.2002ರಲ್ಲಿ 
ಕೈಬರಹದ ಪಹಣಿಯನ್ನು ತ್ಯಜಿಸಿ ದಿನಾಂಕ:01.02.2002ರಿಂದ 
ಗಣಕೀಕೃತ ಪಹಣಿಯನ್ನು ಜಾರಿಗೊಳಿಸಲಾಗಿರುತ್ತದೆ. 


ಕೊಡಗು ಜಿಲ್ಲೆಯಾದ್ಯಂತ ಈ ಹಿಂದೆ ಜಾರಿಯಲ್ಲಿದ್ದಂತಹ ಜಮಾಬಂದಿ 
ಪದ್ಧತಿಯಿಂದ ಆರ್‌.ಟಿ.ಸಿ, ತರ್ಜುಮೆಗೊಂಡು ಭೂ ದಾಖಲೆಗಳನ್ನು 
ಗಣಕೀಕರಿಸುವ ಸಂದರ್ಭದಲ್ಲಿ ಜಮಾಬಂದಿ 3ನೇ ಕಾಲಂನಲ್ಲಿ 
ದಾಖಲಿದ್ದ ಕುಟುಂಬದ ಇತರ ಸದಸ್ಯರ ಹೆಸರುಗಳನ್ನು ಜಂಟಿ 
ಖಾತೆದಾರರನ್ನಾಗಿ ಯಥಾವತ್ತಾಗಿ ದಾಖಲಿಸಲಾಗಿರುತ್ತದೆ. ಕೊಡಗು 
ಜಿಲ್ಲೆಯಲ್ಲಿ ಜಮ್ಮ ಮುಂತಾದ ಕುಟುಂಬದ ಅವಿಭಜಿತ ಪಿತ್ರಾರ್ಜಿತ 


ಸ್ವತ್ತುಗಳಲ್ಲಿ ಹೆಚ್ಚಾಗಿ ನೋಂದಾಯಿತ ಪಾಲುಪಾರಿಕತ್ತು ಆಗದೇ 
ಇದ್ದು ಪಾಲುಪಾರಿಕತ್ತು ಹಾಜರುಪಡಿಸಿದ್ದಲ್ಲಿ ಮ್ಯುಟೇಷನ್‌ ಮೂಲಕ 
ಭೂ ದಾಖಲೆಗಳಲ್ಲಿ ಅಗತ್ಯ ಬದಲಾವಣೆಗಳಿಗೆ ಅವಕಾಶವಿರುತ್ತದೆ. 


ಆ, | ಬಂದಿದ್ದಲ್ಲಿ, ಜಮ್ಮಾ ಆಸ್ತಿಯಲ್ಲಿ ಸಮಾನ ಹಕ್ಕು 
ಹೊಂದಿದ್ದರೂ, ಕೊಡಗು ಜಿಲ್ಲಾಧಿಕಾರಿಗಳ ಸದರಿ 
ಆದೇಶದ ಅನುಷ್ಠಾನದ ತರುವಾಯ, ಹಕ್ಕು 
ದೊರೆಯದಿರುವ ಕುಟುಂಬದ ಇತರ ಸದಸ್ಯರ 
ಹಿತರಕ್ಷಣೆಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ; 


ಇ, | ಸದರಿ ಆದೇಶದ ಬದಲಾವಣೆ ಅಥವಾ 
ಮಾರ್ಪಾಡನ್ನು ಮಾಡಿ, ಸರ್ಕಾರ ಕುಟುಂಬದ 
ಎಲ್ಲಾ ಸದಸ್ಯರಿಗೂ ಹಕ್ಕು ದೊರೆಯುವಂತೆ 
ಕೂಡಲೇ ಕ್ರಮ ವಹಿಸುವುದೇ ? 


ಪಾಲುಪಾರಿಕತ್ತು ಹಾಜರುಪಡಿಸಿದಲ್ಲಿ ಮ್ಯುಟೇಷನ್‌ ನಡಾವಳಿ ನಡೆಸಿ 
ಪಹಣಿ ದಾಖಲಿಸಿ ಹಕ್ಕು ಬದಲಾವಣೆ ಮಾಡಲಾಗುತ್ತಿದೆ. 


ಪಾಲುಪಾರಿಕತ್ತು ಹಾಜರುಪಡಿಸಿದ ತರುವಾಯ ಹಕ್ಕು ಬದಲಾವಣೆಗೆ 
ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ: ಆರ್‌ಡಿ 138 ಟಿಆರ್‌ಎಂ 2021 


p 
4 


ಕಂದಾಯ ಸಚಿವರು 


